ಕರ್ನಾಟಕ ವಿಧಾನ ಪರಿಷತು 
1... ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 91(839) 


2. ಮಾನ್ಯ ಸದಸ್ಯರ ಹೆಸರು 


3. ಉತ್ತರಿಸಬೇಕಾದ ದಿನಾಂಕ 


4. ಉತ್ತರಿಸುವವರು 


ಶ್ರೀ ಎನ್‌. ರವಿಕುಮಾರ್‌ 
ಚುನಾಯಿತರಾದವರು) 
28/09/2020 


ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು 


(ವಿಧಾನಸಭೆಯಿಂದ 


ಇಲಾಖೆಯಿಂದ 413.08 ಕೋಟಿ ತೆರಿಗೆ 
ಬಾಕಿ ಇದೆ ಎಂಬ ನೋಟಿಸ್‌ ಬಂದ 6 
ತಂಗಳ ಬಳಿಕ ದಿನಾಂಕ 
:28/8/2018ರಂದು ಆದಾಯ ತೆರಿಗೆ 
ಕಾಯ್ದೆ ಕಲಂ 10(46) ಅಡಿಯಲ್ಲಿ ತೆರಿಗೆ 
ವಿನಾಯಿತಿ ಕೋರಿ ಮನವಿ ಸಲ್ಲಿಸಲು 
ಮಂಡಳಿಗೆ ಆದಾಯ ತೆರಿಗೆ ಕಲ್ಪನೆ 
ಇರಲಿಲ್ಲ ಎಂಬುದಾಗಿ ಅಸಂಬದ್ಧ ಲಿಖಿತ 
ಉತ್ತರವನ್ನು ನೀಡಿದ್ದು ಈ ರೀತಿಯ 


ಮೇಲೆ' "ಯಾವ ಕಮ ಕೈಗೊಳ್ಳಲಾಗಿದೆ: 


ಕರ್ತವ್ಯ ನಿರ್ಲಕ್ಷ ಪಹಿಸಿದ ಅಧಿಕಾರಿಯ | 


ತ್ರ ಪ್ರ ಉತ್ತರ 

ಸಂ. 

ಅ) ಕರ್ನಾಟಕ ಕಟ್ಟಡ "ಮತ್ತು ಇತರ್‌ 'ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ `ಕಾರ್ಮಿಕರೆ ಕಲ್ಯಾಣ ಮೆಂಡೆಳಿಯೆಲ್ಲಿ 
ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಸಂಗ್ರಹವಾಗಿರುವ ಸುಂಕ ನಿಧಿಯನ್ನು ವಾರ್ಷಿಕ ವರಮಾನ ಎಂದು ಆದಾಯ 

| ' ಮಂಡಳಿಯು 1801/2007 ರಂದೇ! ತೆರಿಗೆ ಇಲಾಖೆಯು ರೂ. 413.08 ಸೋಟಿ ಮೊತ್ತವನ್ನು ಆದಾಯ ತೆರಿಗಯಾಗಿ 
ಅಸ್ತಿತ್ವಕ್ಕೆ ಬಂದಿದ್ದರೂ ದಿನಾಂಕ ಕಟ್ಟಾರಾಸಿರುತ್ತದ ಆದರೆ ದಿನಾಂಕ: 05-02-2018ರ ನಂತರದಲ್ಲಿಯೂ 
05/02/2018 ರಂದು ಆದಾಯ ತೆರಿಗೆ ಮಂಡಳಿಯು ಈ ಕೆಳಕಂಡ ಕ್ರಮಗಳನ್ನು ಕೈಗೊಂಡಿರುತ್ತದೆ. 


ಮಂಡಳಿಯು ದಿನಾ 


ಮಂಡಳಿಯು ದಿನಾಂಕ: 17 10ರ 
ವಿಚಾರಣೆಯನ್ನು ಆದಾಯ ತೆರಿಗೆ ಇಲಾಖೆಯವರು ದಿನಾಂಕ 23-02- 
2018 ರಂದು ವೆಜಾರಣೆ ನಡೆಸಿ ತಿರಸ್ಕರಿಸಿರುತ್ತಾರೆ. 


ದಿನಾಂಕ: 28-02-2018 ರಂದು ಆದಾಯ ತೆರಿಗೆ ಇಲಾಖೆಗೆ ಮಂಸಳಿಯ 


ಕಾರ್ಯದರ್ಶಿಗಳು ಕೇಂದ್ರ ಸರ್ಕಾರದ ದಿನಾಂಕ: 31-07-2017ರ 
ಸುತ್ತೋಲೆಯನ್ವಯ ಡಿಮಾಂಡ್‌ ನೋಟಿಸ್‌ಗೆ ಮೇಲ್ಮನವಿ ಸಲ್ಲಿಸುವ 
ಪೂರ್ವದಲ್ಲಿ ಶೇ. 20 ರಷ್ಟು ಮೊತ್ತವನ್ನು ಪಾವತಿಸಲು ಸರ್ಣರದ 
ಅನುಮೋದನೆ ಕೋರಿದ್ದು, ಅನುಮೋದನೆ ಸಿಕ್ಕ er 


ಪಾವತಿಸಲಾಗುವುದು, ಇದಕ್ಕಾಗಿ 10 ದಿನಗಳ ಅವಕಾಶ ನೀಡುವಂತೆ ಪ 
ಮೂಲಕ ಕೋರಲಾಗಿರುತ್ತದೆ. 


ದಿನಾಂಕ28-02-2018 ರಂದೇ ಆನ್‌ಲೈನ್‌ನಲ್ಲಿ ಚಾರ್ಟೆಡ್‌ ಅಕೌಂಟೆಂಟ್‌ 
ಶ್ರೀ ಪಾರ್ಥಸಾರಥಿಯವರ ಮುಖಾಂತರ CITA) ಗೆ ಮೇಲ್ಲನವಿ 


ಸಲ್ಲಿಸಲಾಗಿರುತ್ತದೆ. ಅದರನ್ವಯ ರೂ. 413.08 ಕೋಟಿ ಮತ್ತು ಶೇ 6ರಷ್ಟು 
ಬಡ್ಡಿಯೊಂದಿಗೆ ಮರುಪಾವತಿಸಲು ಕೋರಲಾಗಿರುತ್ತದೆ. 


ಅದಾಗಿಯೂ, ಆದೇ ದಿನ ಅಂದರೆ ದಿನಾಂಕ: 28-02-2018 ರಂದು ತೆರಿಗೆ 
ತಗಾದೆ ಮೊತ್ತ ರೂ. 413.08 ವನ್ನು ಕೆನರಾ ಬ್ಯಾಂಕ್‌, ಹೊಂಗೇಗೌಡನಗರ 
ಶಾಖೆಯಿಂದ ಆದಾಯ ತೆರಿಗೆ ಇಲಾಖೆಗೆ ವರ್ಗಾಯಿಸಿಕೊಂಡಿರುತ್ತಾರೆ. 


ದಿನಾಂಕ:12-07-2018ರಿಂದ ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳು 
ಕಾರ್ಮಿಕ ಇಲಾಖೆ ಇವರು ಕೇಂದ್ರ ಸರ್ಕಾರದ ಕಾರ್ಯದರ್ಶಿಗಳಿಗೆ ಪತ್ರ 
ಬರೆದು ಮಂಡಳಿಯ ಸುಂಕದ ಮೊತ್ತಕ್ಕೆ ಆದಾಯ ತೆರಿಗೆ ವಿನಾಯಿತಿಗೆ 
ಸಂಬಂಧಿಸಿದಂತೆ, ಸೂಕ್ತ ಆದೇಶ ನೀಡುವಂತೆ ಕೋರಿರುತ್ತಾರೆ. 


ದಿನಾಂಕ: .- 30-04-2018ರಂದು , ಮಂಡಳಿಯ ಕಾರ್ಯದರ್ಷಿಗಳು 
ಸರ್ಕಾರದ ಕಾರ್ಯದರ್ಶಿಗಳ ಸೂಚನೆಯ ಮೇರೆಗೆ ರಾಷ್ಟ್ರದ ಎಲ್ಲಾ 
ರಾಜ್ಯಗಳ ಮಂಡಳಿಗಳಿಗೆ ಪತ್ರ ಬರೆದು ಆದಾಯ ತೆರಿಗೆ ಇಲಾಖೆಯಿಂದ 
ಸುಂಕದ ಮೊತ್ತಕ್ಕೆ ಆದಾಯ ತೆರಿಗೆ ಕಡಿತ ಾಡಲಾಗಿದ್ದರೆ ಆದಾಯ 
ತೆರಿಗೆಗೆ ವಿನಾಯಿತಿ ತೆಗೆದುಕೊಂಡಿರುವ ಕ್ರಮದ ಬಗ್ಗೆ ಮಾಹಿತಿ ನೀಡುವಂತೆ 
ಕೋರಿರುತ್ತಾರೆ. ಅದರಂತೆ, ಪಲಿಜಾಬ್‌ ರಾಜ್ಯದ ಮಂಡಳಿಯು ಈಗಾಗಲೇ 


ಅದಾಯ ತೆರಿಗೆ ಇಲಾಖೆಗೆ ಮೊತ್ತ`ಪಾವತಿಸಿ ಮೇಲ್ಮನವಿಯನ್ನು ಸಲ್ಲಿಕೆ] 
ಮಾಡಿ ಅದರ ವಿಚಾರಣೆ ಮುಕ್ತಾಯವಾದ ನಂತರ ಮೂಲ ಮೊ. ಮತ್ತು 
ಬಡ್ಡಿಯೊಂದಿಗೆ ಆದಾಯ ತೆರಿಗೆ ಇಲಾಖೆಯು ವಾಪಸ್ಸು ಮಾಡಿರುವುದಾಗಿ 
ದಿನಾಂಕ:28-07-2018ರ ಪತ್ರದಲ್ಲಿ ತಿಳಿಸಿರುತ್ತಾರೆ. ಇದರ ಆಧಾರದ ಮೇಲೆ 
ಮಂಡಳಿಯ ಕಾರ್ಯದರ್ಶಿಗಳು ದಿನಾಂಕ:28-08-2018ರಲ್ಲಿ ಆದಾಯ 
ತೆರಿಗೆ ಇಲಾಖೆಗೆ ಪಂಜಾಬ್‌ 'ಮಾದರಿಯಂತೆ, ಮಂಡಳಿಗೂ ವಿನಾಯಿತಿ 
ನೀಡುವಂತೆ ಕೋರಿರುತ್ತಾರೆ. 
ಸದರಿ ಸಾಲಿಗೆ ಅಂದರೆ Aಳ 2015-16 ಕ್ಕೆ ಆದಾಯ ತೆರಿಗೆಯ ಬಗ್ಗೆ ಪರಿಣಿತಿ 
ಹೊಂದಿರುವ ವಕೀಲರ ಮೂಲಕ ಸೂಕ್ತ ದಾಖಲಾತಿಗಳೊಂದಿಗೆ ಸಿಐಟಿ 
(ಅಪೀಲ್ಡ್‌), ಬೆಂಗಳೂರು ಇವರಲ್ಲಿ ಮೇಲ್ಮನವಿಯನ್ನು ದಿನಾಂಕ 28-02-2018 
ರಂದು ಸಲ್ಲಿಸಲಾಗಿದೆ. ತದನಂತರ ವಕೀಲರ ಅನಾರೋಗ್ಯದ ಕಾರಣ 
ಪ್ರಕರಣವನ್ನು , ಹಿಂಪಡೆದು ಆದಾಯ ತೆರಿಗೆಯಲ್ಲಿ ನುರಿಶ ಜಾರ್ಟ್‌ರ್ಡ್‌ 
ಅಕೌಂಟೆಂಟ್‌ ರವರ ಮೂಲಕ ಇನ್ನು ಹೆಚ್ಚಿನ ದಾಖಲಾತಿಗಳನ್ನು ಆದಾಯ ತೆರಿಗೆ 
ಇಲಾಖೆಗೆ ಒದಗಿಸಲಾಗಿದೆ. ಪ್ರಕರಣವು 02 ಬಾರಿ ವಿಚಾರಣೆಯಾಗಿದೆ. ಅಂತಿಮ 
ತೀರ್ಪು ಬರುವ ನೀರಿಕ್ಷಣೆಯಲ್ಲಿದೆ. 
ಆದಾಯ ತೆರಿಗೆಯ ಬಗ್ಗೆ ಪರಿಣಿತಿ ಹೊಂದಿರುವ ವಕೀಲರ ಮೂಲಕ ಸೂಕ್ತ 
ದಾಖಲೆಗಳೊಂದಿಗೆ ಸಂಬಂಧಪಟ್ಟ ಪ್ರಾಧಿಕಾರ ಸಿ.ಬಿ.ಡಿ.ಟಿ ಗೆ ಮೇಲ್ಮನವಿ 
ಸಲ್ಲಿಸಿದ್ದು, ಸದರಿ ಮೊತ್ತವನ್ನು ಪಾಪಸ್ಸು ಪಡೆಯಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 
ಪ್ರಕರಣವು ಪ್ರಗತಿಯಲ್ಲಿರುತ್ತದೆ. 


ಆ) |ಕರ್ನಾಟಕೆ ಕಟ್ಟಡ ಮತ್ತು ಇತರೆ ಆದಾಯ ತೆರಿಗೆ ಕಾಯ್ದೆಯ `ಕಲಂ72ರ `'ಅನ್ನಯ""ದತ್ತಿ ಸಂಸ್ಥೆ ಎಂದು 
ನಿರ್ಮಾಣ ಕಾರ್ಮಿಕರ ಕಲ್ಯಾಣ | ನೋಂದಣಿ ಪಡೆದ ಬಳಿಕ ದತ್ತಿ ಸಂಸ್ಥೆಯು ಆದಾಯ ತೆರಿಗೆ ವಿನಾಯಿತಿ ಕೋರಿ 
ಮಂಡಳಿಯು ಆದಾಯ ತೆರಿಗೆ | ಮನವಿ ಸಲ್ಲಿಸದಿದ್ದರೂ ವಿನಾಯಿತಿ ನೀಡಿದ ಮಾಹಿತಿಯು ಯಾವುದು 
ಕುಯ್ದೆಯ ಕಲಂ 12ರ ಅನ್ವಯ ದತ್ತಿ | ತಿಳಿದುಬಂದಿಲ್ಲ. 
ಸಂಸ್ಥೆ ಎಂದು ನೋಂದಣಿ ಮಾಡಿದ 
ಬಳಿಕ ದತ್ತಿ ಸಂಸ್ಥೆಯು ಆದಾಯ ತೆರಿಗೆ 
ವಿನಾಯಿತಿ ಕೋರಿ ಮನವಿ 
ಸಲ್ಲಿಸದಿದ್ದರೂ ವಿನಾಯಿತಿ ನೀಡಿದ 
ಉದಾಹರಣೆಗಳು ಇವೆಯೇ: 

ಇ) | ಆದಾಯ"'ತೆರಗೆ ಕಾಯದೆಯನ್ಸಯ 30] ಮಂಡಳಿ`ವತಿಯಿಂದೆ ಮೊತ್ತವನ್ನು ವಾಪಸ್ಸು ಪಡೆಯೆಲು`ಮೇಲ್ಮನವಿ ಸಲ್ಲಿಸಿದ್ದು. 


ದಿನಗಳ ಒಳಗಾಗಿ ಮೇಲ್ಮನವಿ ಸಲ್ಲಿಸಲು 
ವಿಫಲರಾದ ಅಧಿಕಾರಿಗಳ ಮೇಲೆ ಯಾವ 
ಕ್ರಮ ಕೈಗೊಳ್ಳಲಾಗಿದೆ: ವಿಳಂಬ ಮಾಡಿದ 
ಅಧಿಕಾರಿಯನ್ನು 

ಅಮಾನತ್ತುಗೊಳಿಸದಿರಲು ಕಾರಣವೇನು: 


ಪ್ರಕರಣವು ಪ್ರಗತಿಯಲ್ಲಿರುತ್ತದೆ. 


ಪೂರ್ಣ ಮೊತ್ತವನ್ನು ಮುಟ್ಟುಗೋಲು 
ಹಾಕಿಕೊಳ್ಳಲು ಕಾರಣರಾದ ಅಧಿಕಾರಿಗಳ 
ಮೇಲ ಯಾವ ಕ್ರಮ ಕೈಗೊಳ್ಳಲಾಗಿದೆ? 


ಪಾಕನವ ಗ ತಹ್ತರುವುವರನಡ ಸಾವರ್‌ ವ ಗಾಂಡರುವುದನ್ಲ: 


ಕಾಇ 330 ಎಲ್‌ಇಟಿ 2020 


(ಅರಬ್ಛೆಲ್‌ ಶಿವರಾಂ ಹೆಬ್ಬಾರ್‌) 
ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು 


